ಕರ್ನಾಟಿಕ ವಿಧಾನ ಪರಿಷತ್ತು 


1) ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 27 


ವ ಸದಸ್ಯರ ಹೆಸರು 
3 ಉತ್ತರಿಸಬೇಕಾದ ದಿನಾಂಕ 
4) ಉತ್ತರಿಸಬೇಕಾದ ಸಚಿವರು 


ಶ್ರೀ ಎಸ್‌.ಎಲ್‌,ಬೋಜೀಗೌಡ (ಶಿಕ್ಷಕರ ಕ್ಲೇತು) 
09-12-2020. 

ಮಾನ್ಯ ಹಿಂದೂ ಧಾರ್ಮಿಕ ಮತ್ತು ಧರ್ಮರಾಯ 
ದತ್ತಿ, ಮೀನುಗಾರಿಕೆ ಹಾಗೂ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


— 


ಪ್ರಶ್ನೆ 


8 ಉತ್ತರ 


ಆ) | ಉತ್ತರ ಕನ್ನಡ ಜಿಲ್ಲೆ - 
ಅಂಕೋಲಾದಲ್ಲಿನ 
ಬೇಲಿಕೇರಿ ಬಂದರು 

| |ಪುದೇಶದಲ್ಲಿ ನಿರ್ವಹಣೆ | 
ಕೊರತೆಯಿಂದಾಗಿ ಫ್ಲಾಟ್‌ | 
ಫಾರ್ಮ್‌ ಇಲ್ಲದೇ 
ಮಹಿಳೆಯರು ಮೀನು 

| ಒಣಗಿಸಲಾಗದೆ ಪ್ರತಿನಿತ್ಯ 
ತೊಂದರೆ 

| ಅನುಭವಿಸುತ್ತಿರುವುದು 

| ---ಸರ್ಕಾಠದ-ಗಮನಕ್ಕೆ 
ಬಂದಿದೆಯೇ; 


ಹೌದು. 


[ಆ) | ಹಾಗಿದ್ದಲ್ಲಿ ಈ ಬಂದರು : 


- ಬೇಲಿಳೀರಿ ''ಮೇನುಗಾರರ ಮಹಿಳೆಯರು | 


ಸರ್ಕಾರದ ಕರ್ತವ್ಯ 
ವಾಗಿದ್ದು, ಅವರ ಜೀವನ 
ನಿರ್ವಹಣೆಗೆ ಸರ್ಕಾರದ 
! ಮಟ್ಟಿದಲ್ಲಿ ಕೈಗೊಂಡ 
ಕ್ರಮಗಳೇನು; 


ನಿರ್ವಹಣೆಗೆ ಸರ್ಕಾರ ಬಂದರಿನಲ್ಲಿ ಮೀನು ಒಣಗಿಸುವ ಕಟ್ಟೆ, ಶೌಚಾಲಯ, 
ತೆಗೆದುಕೊಂಡ ಸ್ನಾನಗೃಹ ನಿರ್ಮಾಣ ಮತ್ತು ಅವುಗಳ ಅಗತ್ಯತೆ ಬಗ್ಗೆ 
ಕ್ರಮವೇನು; ಅಧ್ಯಯನ ನಡೆಸಿ ವರದಿಯನ್ನು ಪಡೆಯಲು ಸೂಕ್ತ ಕಮ 
ವಹಿಸಲಾಗುತ್ತಿದೆ. | 

| ಲಾಕ್‌ ಡೌಸ್‌ ಕೂರೋನಾ ವೈರಸ್‌ ಹರಡುವಿಕೆಯಿಂದ ಜಾರಿ 
| ಸಮಯದಲ್ಲಿ. ಯಲ್ಲಿದ್ದ ಲಾಕ್‌ ಡೌನ್‌ ಅವಧಿಯಲ್ಲಿ ಮೀನುಗಾರಿಕೆಗೆ 
ಮಿೀೀಮುಗಾರರ ರಕ್ಷಣೆ ಸಂಬಂಧಿಸಿದಂತೆ ದಿನಾಂಕ: 24-03-2020 ದಿಂದ 14-04- 
ಮಾಡಬೇಕಾದದ್ದು 2020 ರವರೆಗೆ ಮಾತ್ರ ಜಾರಿ ಮಾಡಲಾಗಿರುತ್ತದೆ. 


ಈ  ಅಪಧಿಯ. ನಂತರ ಮೀನುಗಾರರ 
ಅನುಕೂಲಕಜ್ಮಾಗಿ ಸರ್ಕಾರ ಕೈಗೊಂಡ ಕ್ರಮಗಳು ಈ 
ಕೆಳಕಂಡಂತಿವೆ:- 


* ದಿನಾಂಕ: 15-04-2020 ರಿಂದ ಸಾಂಪ್ರದಾಯಿಕ 
ಹಾಗೂ ಮೋಟರೀಕೃತ (10 ಹೆಚ್‌.ಪಿ) ದೋಣಿಗಳು 
ಮೀನುಗಾರಿಕೆ ಪ್ರಾರಂಭಿಸಲು ಅಮಮತಿ 
ನೀಡಲಾಗಿರುತ್ತದೆ. 


*° ಮುಂದುವರೆದು, ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಗಳ ಪ್ರಕಾರ ಸಾಮಾಜಿಕ ಅಂತರವನ್ನು 
ಅನುಸರಿಸಿ ಮೀನುಗಾರಿಕೆ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ. 


—ಿ- 


| ಅದಲ್ಲದೆ ಕೆರೆ ಮೀನುಗಾರಿಕೆಯಲ್ಲಿ ತೊಡಗಿರುವವರಿಗೆ 


* ಮೀನು ವ್ಯಾಪಾರ ಮತ್ತು ಮೀನು ಸಾಗಾಣಿಕೆಯಲ್ಲಿ |" ' 
ತೊಡಗಿರುವ " ವಾಹನಗಳ ಸಂಚಾರಕ್ಕೆ 
ವಿರ್ಬಂಧಗಳನ್ನು ಸಡಿಲಿಸಲಾಗಿರುತ್ತಡೆ. 


* 2020-21 ನೇ ಸಾಲಿನಲ್ಲಿ ಕೆರೆಯ ಮೀನು ಪಾಶುವಾರು 
ಹಕ್ಕಿನ ಗುತ್ತಿಗೆ ಅವಧಿ ಮುಕ್ತಾ ಯವಾಗಿರುವ 
ಕೆರೆಗಳನ್ನು ಪಾವತಿಸಹಿತ ಒಂದು ವರ್ಷದ ಅವಧಿಗೆ 
ಮುಂದುವರೆಸಲು ಆದೇಶಿಸಿದೆ. 


». ಕೋವಿಡ್‌-19 ಲಾಕ್‌ ಡೌನ್‌ ಅವಧಿಯಲ್ಲಿ ಉಂಟಾದ | 
ಆರ್ಥಿಕ ತೊಂದರೆಗಳನ್ನು ಪರಿಗಣಿಸಿ, ರೈತರಿಗೆ ಕೆರೆಯ 
ಮೀನು "ಪಾಶುವಾರು ಹಕ್ಕನ್ನು ನವೀಕರಿಸಲು 2 


ತಿಂಗಳ ವಿಸ್ತರಣೆ ನಿಡಲಾಗಿದೆ. 


ಮೀನುಗಾರರು ಈ 
ಕ್ಲಿಷ್ಟಕರ ಸನ್ನಿವೇಶವಾದ 
ಕೋವಿಡ್‌-19ರ 
ಸಮಯದಲ್ಲಿ, 
ಉದ್ಯೋಗವಿಲ್ಲಯೇ 
ಕಷ್ಟಪಡುತ್ತಿದ್ದ, ಇವರಿಗೆ 
ಉದ್ಯೋಗ ಭದ್ರತೆ: 
ನೀಡುವಲ್ಲಿ ಸರ್ಕಾರವು 
ಕುಮವಹಿಸಿಡದೆಯೇ; 
ಹಾಗಿದ್ದಲ್ಲಿ, ಯಾವರೀತಿ 
ಕ್ರಮ ಕೈಗೊಳ್ಳಲಾಗಿದೆ? 
(ಪೂರ್ಣ ಮಾಯಿತಿ 
ನೀಡುವುದು) 


ನಾಮನಾರರ ಇಷ ಸನಿವತವಾದ 


ಹೋವಿಡ್‌-19 ಸಮಯದಲ್ಲಿ ಅವರಿಗೆ 
ಅನುಕೂಲವಾಗುವಂತೆ ಮೇಲೆ ಹೇಳಲಾದ ಕ್ರಮಗಳ 
ಜೊತೆಗೆ ಪಶ್ನೆ "ಇ ಈ ಕೆಳಕಂಡ ಕ್ರಮ 
ವಹಿಸಲಾಗಿರುತ್ತದೆ. 


* ಕೇಂದ್ರ ಪುರಸ್ಪತ ಉಳಿತಾಯ ಮತ್ತು ಪರಿಹಾರ 
ಯೋಜನೆ ಅಡಿ 2020-21ನೇ ಸಾಲಿನಲ್ಲಿ 26,422 

"ಮೀನುಗಾರರಿಗೆ ಇಲ್ಲಿಯವರೆಗೆ ತಲಾ ರೂ.3000/- 
ರಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಾಲಿನ !' 

" ಅನುದಾನ ಬಿಡುಗಡೆ ಮಾಡಿ ಬಿ.ಎಯ್‌.ಎಸ್‌ 
ತಂತ್ರಾಂಶದ": ಮುಖಾಂತರ ಫಲಾನುಭವಿಗಳ 
ಖಾತೆಗೆ ಹಣ ಪಾವತಿಸಲಾಗಿರುತ್ತದೆ. 


. ಕಿಸಾನ್‌ ಕೈಡಿಟ್‌ ಕಾರ್ಡ್‌ (ಕೆ.ಸಿ.ಸಿ) ವಿತರಣೆ ಹಾಗೂ 


* ಶೂನ್ಯ ಬಡ್ಗಿದರದಲ್ಲಿ ಸಾಲ ಸೌಲಭ್ಯವನ್ನು 
ನೀಡಲು ಕಮಕ್ಕೆಗೊಳ್ಳಲಾಗಿರುತ್ತದೆ. 


ಸಂಖ್ಯ ಪಸಂಮೋ ಇ-2೩೦ ಮೀಇಯೋ 2020 


ಹಿಂದೂ ಧಾರ್ಮಿಕ ಮತ್ತು ಧರ್ಮರಾಯ ದತ್ತಿ, 


ಮೀನುಗಾರಿಕೆ ಹಾಗೂ ಬಂದರು ಮತ್ತು ಒಳನಾಡು 


ಜಲಸಾರಿಗೆ ಸಚಿವರು - 


